ಕರ್ನಾಟಿಕ ವಿದಾನ ಪರಿಷತು 


ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪಶ್ನೆ 
ಉತ್ತರ ದಿನಾಂಕ 


ಉಡುಪಿ ಜಿಲ್ಲೆಯಲ್ಲಿ ಹರಿಯುವ 
ಸೌಪರ್ಣಿಕಾ, ಕೊಲ್ಲೂರು ಚಕಾ, 
ವರಾಹಿ, ಕುಬ, ಹಾಲಾಡಿ, ಸೀತಾ, 
ಸ್ವರ್ಣ ಉದ್ಯಾವರ, ಮಡಿಸಾಲು, 
ಪಲ್ಲುಣಿ (ಎಣ್ಣೆಹೊಳೆ ಮೂಲ್ಕಿ 
(ಶಾಂಭವಿ) ಹೊಳೆಗಳ ನದಿ 
ದಂಡೆಯಲ್ಲಿರುವ ಗ್ರಾಮಗಳು 
ಯಾವುವು?  (ನದಿವಾರು, ಗ್ರಾಮ 
ಪಂಚಾಯತಿಪಾರು, ಗ್ರಾಮವಾರು 
ಮಾಹಿತಿ ನೀಡುವುದು) 


ಉಡುಪಿ ಜಿಲ್ಲೆಯಲ್ಲಿ, ಕುಡಿಯುವ ನೀರಿನ 
ಯೋಜನೆಗಾಗಿ ನದಿ ಮೂಲವನ್ನು 
ಪಡೆದ ಗ್ರಾಮ ಪಂಚಾಯತಿಗಳ ಸಂಖ್ಯೆ 
ಎಷ್ಟು; (ಗ್ರಾಮ ಪಂಚಾಯತಿವಾರು, 
ಯೋಜನೆವಾರು ಮಾಹಿತಿಯನ್ನು 
ನೀಡುವುದು) 


ಜಲ ಜೀವನ್‌ ಮಿಷನ್‌ನಡಿಯಲ್ಲಿ ಈ 
ನದಿಗಳಿಂದ ಗುರುತಿಸಿದ ಎನೀರಿನ 
ಪ್ರಮಾಣವೆಷ್ಟು; ನೀರಿನ ಲಭ್ಯತೆ ಕುರಿತು 
ಸಂಬಂಧಿಸಿದ ಇಲಾಖೆಯಿಂದ 
ದೃಢೀಕರಣ ಪಡೆಯಲಾಗಿದೆಯೇ; 
(ಪ್ರತಿಯನ್ನು ಒದಗಿಸುವುದು) 


ಶ್ರೀ. ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ 
1309 
24-12-2021 


ಉಡುಪಿ ಜಿಲ್ಲೆಯಲ್ಲಿ ಹರಿಯುವ ಸೌಪರ್ಣಿಕಾ 
(ಕೊಲ್ಲೂರು), ಚಕ್ರಾ, ವರಾಯಿ, ಕುಬ್ಬ, ಸೀತಾ, ಸ್ವರ್ಣ, 
ಉದ್ಯಾವರ, ಮಡಿಸಾಲು, ಫಾಲ್ಗುಣಿ (ಎಣ್ಣೆ ಹೊಳೆ), 
ಮೂಲಿ (ಶಪಾ೦ಭಾವಿ), ಹೊಳೆಗಳ ನದಿ 


ದಂಡೆಯಲ್ಲಿರುವ ಗ್ರಾಮ ಪಂಚಾಯತ್‌ ಹಾಗೂ 
ರಲ್ಲಿ 


ಗ್ರಾಮಗಳ ವಿವರಗಳನ್ನು ಅನು ಬಂಧ-1 


ಲಗತ್ತಿಸಿದೆ. 


ಉಡುಪಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ 
ಯೋಜನೆಗಾಗಿ ನದಿ ಮೂಲವನ್ನು ಪಡೆದ ಗ್ರಾಮ 
ಪಂಚಾಯತಿಗಳ ಒಟ್ಟು ಸ೦ಖ್ಯೆ 117. ಗ್ರಾಮ 
ಪಂ೦ಚಾಯತಿವಾರು ಹಾಗೂ  ಯೋಜನೆವಾರು 
ವಿವರಗಳನ್ನು ಅನು ಬಂ೦ಧ-2ರಲ್ಲಿ ಲಗತ್ತಿಸಿದೆ. 


* ಜಲಜೀವನ್‌ ಮಿಷನ್‌ ಯೋಜನೆಯಡಿ ಉಡುಪಿ 
ಜಿಲ್ಲೆಯ ಗ್ರಾಮ ಪಂಚಾಯತ್‌ ಗಳಿಗೆ ಗುರುತಿಸಿದ 
ನದಿಗಳಿಂದ ಪಡೆಯುವ ನೀರಿನ ಪ್ರಮಾಣವನ್ನು 
ಅಮುಬಂಧ-3ರಲ್ಲಿ ಲಗತ್ತಿಸಿದೆ. 
ವಾರಾಹಿ ನದಿಯಿಂದ ಬೀರನ್ನು ಪಡೆಯಲು 
ಈಗಾಗಲೇ ಅನುಮೋದನೆಯಾಗಿರುವ 
ಬಹುಗ್ರಾಮ ಕುಡಿಯುವ ವೀರಿನ ಯೋಜನೆಗಳಿಗೆ 
ಜಲ ಸಂಪನ್ಮೂಲ ಇಲಾಖೆಯಿಂದ ಸಹಮತಿ 
ಪಡೆಯಲಾಗಿದೆ (ಪ್ರತಿಯನ್ನು ಲಗತ್ತಿಸಿದೆ) 
ಹಾಗೂ ಮುಂಬರುವ ಯೋಜನೆಗಳಿಗೂ ಸಹ 
ಅವಶ್ಯಕತೆಗನುಗುಣವಾಗಿ ನಿಯಾಮಾನುಸಾರ 
ಅಮುಮತಿ ಪಡೆಯಲಾಗುವುದು. 


